ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 2091 (2480) 


ಸದಸ್ಯರ ಹೆಸರು 


ಶ್ರೀ ಪಿ. ಆರ್‌.ರಮೇಶ್‌ 


(ನಾಮ ನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ ' 


23.03.2022 


ಉತ್ತರಿಸುವೆ ಸಚಿವರು ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ದಿ ಸಚೆವರು 

5 ಪ್ರಶ್ನ ಉತ್ತರ 

Wo } 

(ಅ) | ರಾಜ್ಯದಲ್ಲಿ ಮೂಲಸೌಲಭ್ಯ ಅಭಿವೃದ್ದಿ, ಬಂದರು ಮೂಲಸೌಲಭ್ಯ ಅಭಿವೃದ್ಧಿ, ಬಂದರು ಮತ್ತು 

-| ಹಾಗೂ ಒಳನಾಡು ಜಲಸಾರಿಗೆ - ಇಲಾಖೆಯಿಂದ | ಒಳನಾಡು ಜಲಸಾರಿಗೆ ಇಲಾಖೆಯಿಂದ ಒಟ್ಟು |' 

ಮೂಲಸೌಲಭ್ಯ ಅಭಿವೃದ್ಧಿ “ಇಲಾಖೆಯಲ್ಲಿ | ೦8 ಯೋಜನೆಗಳು ಜಾರಿಯಲ್ಲಿರುತ್ತವೆ. 
ಜಾರಿಯಲ್ಲಿರುವ ಯೋಜನಗಳಷ್ಟು (ವಿವರ | ಸ್ರೋಜನೆಗಳ ವಿವರಗಳನ್ನು ಅನುಬಂಧ - “ಎ” 
ನೀಡುವುದು) ನಲ್ಲಿ ಒದಗಿಸಿದೆ. oo 

(ಆ) 


ಮುಂಬರುವ ವರ್ಷದಲ್ಲಿ ಮೂಲ ಸೌಲಭ್ಯ ಅಭಿವೃದ್ಧಿ, 
ಬಂದರು ಹಾಗೂ ಒಳನಾಡು 
ಇಲಾಖೆಯಿಂದ ನೂತನ ಯೋಜನೆಗಳನ್ನು ಜಾರಿ 
ಮಾಡಲು ಸರ್ಕಾರ ಉದ್ದೇಶಿಸಿದೆಯೇ? (ಇದ್ದಲ್ಲಿ 
ಯೋಜನೆಗಳ ವಿವರ ನೀಡುವುದು) 


ಜಲಸಾರಿಗೆ 


ಮುಂಬರುವ ವರ್ಷದಲ್ಲಿ 'ಜಾರಿ ಮಾಡಲು 


ಉದ್ದೇಶಿಸಿರುವ ನೂತನ ಯೋಜನೆಗಳ 
ವಿವರಗಳನ್ನು ಅನುಬಂಧ - “ಬಿ” ನಲ್ಲಿ 
ಒದಗಿಸಿದೆ. 


ಸಂಖ್ಯೆ:ಮೂಲಇ 19 ಯುಐಪಿ 2೦೦22 


(RRO K 


(ವಿ. ಸೋಮಣ್ಣ) 


ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


pe 


೩ 
ಪ್ರಸಕ್ತ 


ಅನುಬಂಧ-ಎ 4 


ಸಾಲಿನಲಿ ) ಮೂಲಸೌಲಭ್ಯ ಅಭಿವೃದ್ಧಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 


ಇಲಾಖೆಯಲ್ಲಿ ಜಾರಿಯಲ್ಲಿರುವ ಯೋಜನೆಗಳ ವಿವರ 


(ರೂ ಲಕ್ಷಗಳಲ್ಲ) 


{Developmnental Activities Other Expenses (ಯಿಪಿಖಿ 


ಅಭಿವೃದ್ದಿ ಕಾರ್ಯಕ್ಷಮಗಳು ಇತರೆ ಖರ್ಚುಗಳು) 


ಕಸ ಕಾರ್ಯಕ್ರಮ / ಯೋಜನೆ ಆಯವ್ಯೇಯ ಅಂದಾಜು 
2೦೦1-22 
ವಿಮಾನ ನಿಲ್ದಾಣಗಳ ಯೋಜನೆಗಳು 
01 Revenue | 3451-00-090-1-18-059- Regional Air 4100. 00 
Connectivity other expenses. (ಪ್ರಾದೇಶಿಕ ವಾಯು 
ಸಂಪರ್ಕ - ಇತರೆ ಖರ್ಚುಗಳು) 
೦2 Revenue | 3451-00-090-1-11-071 - Development of Minor 504. 00 
Airports Building Expenses (ಸ ವಿಮಾನ ವಿಲ್ಹಾಣಗಳ 
ಅಭಿವೃದ್ಧಿ - ಕಟ್ಟಡ ವೆಚ್ಚಗಳು) 
03 Capital 5465-01-190-1-05-132- Development of Minor 
Airports -Capital Expenses (ಸ್ರ ವಿಮಾನ ನಿಲ್ದಾಣಗಳ 40000. 00 
| ಅಭಿವೃದ್ದಿ-ಬಂಡವಾಳ ವೆಚ್ಚಗಳು) 
) ಒಟ್ಟು ಮೊತ್ತ 45, 204. 00 
ಕ್ಯತ್ಣ ಹೋಎನೆಗಳು 
04 Capital 5465-01-190-3-04-211- K - RIDE - RoB/ RuB 6000. 00 
project — Investment (ಕೆಆರ್‌.ಐ.ಡಿ. ಇ- 
ಮೇಲೇತುವೆ/ಕೆಳಸೇತುವೆ ಯೋಜನೆ - ಬಂಡವಾಳ ಹೂಡಿಕೆ) 
೦೮ Capital 5465-01-190-3-05-132 Cost Sharing Railway 96788. 00 
projects- Capital Expenses(Q್ಪೆಲೆ ಯೋಜನೆಗಳ ವೆಚ್ಚ 
ಹಂಚಿಕೆ-ಬಂಡವಾಳ ವೆಚ್ಚಗಳು) 
08೮ Capital | 5465-01-190-3-05-133 Special Development 6212. 00 
Plan (ವಿಶೇಷ ಅಭಿವೃದ್ಧಿ ಯೋಜನೆ) 
ಒಟ್ಟು ಮೊತ್ತ 1, 09, 000. 00 
ಪಿಪಿಪಿ ಕೋಪ 
೦7 Revenue | 3451-00-090-1-06-059 —PpPp 267. 00 


೦8 Capital 


5465-01-190-1-20-211- Karnataka Viability Gap 226. 00 


Investment. (ಕರ್ನಾಟಕ ಸ್ಥಿತ್ಯಂತರ-ಬಂಡವಾಳ ಹೂಡಿಕೆ) 


ಒಟ್ಟು ಮೊತ್ತ 493. 00 
ಸಂಯೋಜಿತ ಒಟ್ಟು ಮೊತ್ತ 1, 54, 697. 00 
ಸಂಖ್ಯೆ: ಮೂಅಇ 19 ಯುಐಪಿ 2022 } 
NE ಭ್‌ ಫ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಮೂಲಸೌಲಭ್ಯ ಅಬಿವೃದ್ಧಿ. ಬಂದರು ಮತ್ತು 
ಒಳನಾಡು ಜಲ ಸಾರಿಗೆ ಇಲಾಖೆ. 


ಅನುಬಂಧ-ಬಿ 


2022-23 ನೇ ಸಾಲಿನಲ್ಲಿ ಮೂಲಸೌಲಭ್ಯ ಅಭಿವೃದ್ಧಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆಯಿಂದ ಜಾರಿ ಮಾಡಲು ಉದ್ದೇಶಿಸಿರುವ ಯೋಜನೆಗಳ ವಿವರ 


(ರೂ.ಕೋಟೆಗೆಳಲ್ಲಿ) 


ಯೋಜನೆಗಳ ವಿವರ 


ಅಂದಾಜು ವೆಚ್ಚ 


2 


ಕೈಗೊಳ್ಳಲಾಗುವುದು. 


ಕರ್ನಾಟಕ ರಾಜ್ಯದಲ್ಲಿ ರೈಲ್ವೆ ' ಸಾಂದ್ರತೆಯನ್ನು ಹೆಚ್ಚಿಸುವ ಮೂಲಕ ಸಾಮಾಜಿಕ, ಆರ್ಥಿಕ ಬೆಳವಣಿಗೆಗೆ 
ಉತ್ತೇಜನ ನೀಡಲು ನಮ್ಮ ಸರ್ಕಾರವು ನಿರ್ಧರಿಸಿದೆ. ಒಂಭತ್ತು ನೂತಸ ರೈಲ್ವೆ ಮಾರ್ಗ ನಿರ್ಮಾಣವನ್ನು 
ರೈಲ್ವೆ ಇಲಾಖೆಯೊಂದಿಗೆ ಶೇ.50:50ರ ವೆಚ್ಚ ಹಂಚಿಕೆಯ ಆಧಾರದಲ್ಲಿ ಅನುಷ್ಠಾನೆಗೊಳಿಸಲಾಗುತ್ತಿದೆ. 
ಗಿಟಿಗೇರಾ-ರಾಯಚೂರು, ಹತುಮಕೂರು-ರಾಯದುರ್ಗ, ಗದಗ-ವಾಡಿ, ಕುಡಚಿ-ಬಾಗಲಕೋಟೆ, ಶಿವಮೊಗ್ಗ- 
ಶಿಕಾರಿಪುರ-ರಾಣೆಬೆನ್ನೂರು, ತುಮಕೂರು-ಚಿತ್ರದರ್ಗ-ದಾವಣಗೆರೆ, ಚಿಕ್ಕಮಗಳೂರು-ಬೇಲೂರು ಹಾಗೂ 
ಬೇಲೂರು- ಹಾಸನ ರೈಲು ಮಾರ್ಗ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ. 


55 ಕಿ.ಮೀ. ಉದ್ದದ ಗದಗ-ಯಲವಿಗಿ ನೂತನ ರೈಲು ಮಾರ್ಗ ಯೋಜನೆಯನ್ನು ರೂ.640 ಕೋಟಿ 
ಅಂದಾಜು ವೆಚ್ಚದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಭೂಸ್ವಾಧೀನ ವೆಚ್ಚವನ್ನು ಭರಿಸಿ ಕೇಂದ್ರಧ 
ಪಾಲಿಸೊಂದಿಗೆ ಜಾರಿಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುವುದು. 


640.00 


ಉತ್ತರ ಕರ್ನಾಟಕದ ಬಹುದಿನಗಳ ನಿರೀಕ್ಷೆಯ ಧಾರವಾಡ-ಕಿತ್ತೂರು-ಬೆಳಗಾವಿ ನೂತನ ರೈಲು ಮಾರ್ಗ 
ಯೋಜನೆಯನ್ನು ರೂ.927 ಕೋಟಿ ಅಂದಾಜು ವೆಚ್ಚದಲ್ಲಿ ತ್ವರಿತವಾಗಿ ಅನುಷ್ಠಾನಗೊಳಿಸಲು ಕ್ರಮ 


9೭7.0೦ 


ಕೇಂದ್ರ ಸರ್ಕಾರವು 460 ಠಿ.ಮೀ. ಉದ್ದದ ಚೆನ್ನೈ-5ಬೆಂಗಳೂರು-ಮೈಸೂರು ಹೈಸ್ಟೀಡ್‌ ರೈಲು ಕಾರಿಡಾರ್‌ 
ಅನ್ನು ನಿರ್ಮಿಪೆಲು ್ಹtiona! High Speed Railway Project ರವರಿಂದ ವಿಪ್ತತ ಯೋಜನಾ ವರದಿಯನ್ನು 
(0p) ಸಿದ್ದಪಡಿಸುತ್ತಿದ್ದು, ಈ ಯೋಜನೆಯ ಅನುಷ್ಠಾನಕ್ಕಾಗಿ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದೊಂದಿಗೆ 
ಕೈಜೋಡಿಸಲಿದೆ. 


ಹೆದ್ದಾರಿಗಳಲ್ಲಿ ವಾಹನ ದಟ್ಟಣೆ ಔಡೆಯಟ 20 ನೂತನ ರೈಲ್ವೆ/ ರಸ್ತೆ ಮೇಲ್ಸೇತುವೆಗಳನ್ನು ರೈಲ್ವೆ 
ಇಲಾಖೆಯೊಂದಿಗೆ ವೆಚ್ಚ ಹಂಚಿಕೆ ಮಾದರಿಯಲ್ಲಿ ನಿರ್ಮಿಸಲು ತೀರ್ಮಾನಿಸಿದೆ. 


ರಾಯಚೂರಿನಲ್ಲಿ ಗ್ರೀನ್‌-ಫೀಲ್ಡ್‌ ವಿಮಾನ ನಿಲ್ದಾಣವನ್ನು ಜಿಲ್ಲಾ ಖನಿಜ ನಿಧಿ ಹಾಗೂ ಕೆಲ್ಯಾಣ ಕರ್ನಾಟಕ 
ಅಭಿವೃದ್ಧಿ ಮಂಡಳಿಯ ಆರ್ಥಿಕ ನೆರವಿನೊಂದಿಗೆ ರೂ.186 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುವುದು. ಇದಕ್ಕಾಗಿ 
ಭಾರತೀಯ ವಿಮಾನ ನಿಲ್ಲಾಣ ಪ್ರಾಧಿಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಲಾಗುವುದು. 


186.00 


ತಯಾರಿಸಲಾಗುವುದು. 


ದಾವಣಗೆರೆ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ವಿಮಾನ ನಿಲ್ದಾಣಗಳನ್ನು ಸ್ಥಾಪಿಸಲು ಕಾರ್ಯಸಾಧ್ಯತಾ ವರದಿಯನ್ನು 


[3 ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಮೈಸೂರು ವಿಮಾನ ನಿಲ್ದಾಣದ ರನ್‌ವೇ ಯನ್ನು ವಿಸ್ತರಿಸಲಾಗುವುದು. 


ಹಂಪಿಯಲ್ಲಿ ಪಿ.ಪಿ.ಪ ಮಾದರಿಯಡಿ ಹೆಲಿಪೋರ್ಟ್‌ಗಳನ್ನು 
ಅಭಿವೃದ್ಧಿಪಡಿಸಲಾಗುವುದು. 


9 | ರಾಜ್ಯದಲ್ಲಿ ವಾಯುಮಾರ್ಗ ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸಲು ಮಡಿಕೇರಿ, ಚಿಕ್ಕಮಗಳೂರು ಮತ್ತು 


ರೂ. 30 ಕೋಟಿ ವೆಚ್ಚದಲ್ಲಿ 


30.00 


ಸಂಖ್ಯೆ:ಮೂಲಇ 19 ಯುಐಪಿ 2022 


A 4 ( _ | N 
(ಕಲಾವತಿ ಎಸ್‌.ಎನ್‌.) K 


ಸರ್ಕಾರದ ಅಧೀನ ಕಾರ್ಯದರ್ಶಿ-1, . 


ಮೂಲಸೌಲಭ್ಯ ಬಂದರು ಮತ್ತು 


" ಒಳನಾಡು ಜಲಸಾರಿಗೆ ಇಲಾಖೆ 


